ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆಸಂಖ್ಯೆ : 309 
ಸದಸ್ಯರ ಹೆಸರು ; ಶ್ರೀ ಕೆ. ಹರೀಶ್‌ ಕುಮಾರ್‌ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ 09-12-2020 
ಉತ್ತರಿಸುವ ಸಚಿವರು k ಮಾನ್ಯ ಕಂದಾಯ ಸಚಿವರು 
| ಪ್ರಶ್ತೆ [CF ಉತ್ತರ | 


(ಅ) ಪ್ರತಿ ವರ್ಷ ಎದುರಾಗುವ ನೆರೆ; 
ಪ್ರವಾಹ, ಭೂ ಕುಸಿತ ತಪ್ಪಿಸಲು | 
ಸರ್ಕಾರ: ಏನಾದರೂ ಯೋಜನೆ | 


ರೂಪಿಸಿದೆಯೆ; 


ಹೌದು. 


(ಆ) ರೂಪಿಸಿದನ್ಲಿ ಈ ಬಗ್ಗ ಸರ್ಕಾರ | ಹಿಂದಿನ ವರ್ಷಗಳ ಪ್ರವಾಹ ಪರಿಸ್ಥಿತಿಯನ್ನು ಆಧರಿಸಿ ಪ್ರಸಕ್ತ 


ಕೈಗೊಂಡ ಕ್ರಮಗಳೇನು? 


ಸಾಲಿನಲ್ಲಿ ರಾಜ್ಯದ 11 ಜಿಲ್ಲೆಗಳ 511 ಗ್ರಾಮ ಪಂಚಾಯಿತಿಗಳಲ್ಲಿ 
ವಿಪತ್ತು ನಿರ್ವಹಣಾ ಯೋಜನೆ 'ಹಾಗೂ ಸಮುದಾಯ 
ಮಟ್ಟಿದಲ್ಲಿ ಪರಿಣಿತರ ರಕ್ಷಣಾ ತಂಡಗಳನ್ನು ರಚಿಸಿ ಪ್ರವಾಹ 


| ನಿರ್ವಹಣೆಯನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಲಾಗುತ್ತಿದೆ. ' 


| ಅಲ್ಲದೆ, ಕರ್ನಾಟಕ. ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ 


ಬೇಕೆಂಬುದರ ಬಗ್ಗೆ ವಿಸ್ತತಬಾಗಿ ತಿಳಿಸಲಾಗಿದೆ. ಪ್ರಸಕ್ತ 


; ಸಂಬಂಧಪಟ್ಟ ಇಲಾಖೆಗಳ ಇಲಾಖಾ ವಿಪತ್ತು ನಿರ್ವಹಣಾ 
ಯೋಜನೆಯನ್ನು ರಚಿಸಲಾಗಿದ್ದು, ಪ್ರವಾಹ ಪರಿಸ್ಥಿತಿಯನ್ನು 
ಸಮರ್ಪಕವಾಗಿ ಎದುರಿಸಲು ಕ್ರಮವಹಿಸಲಾಗಿದೆ. 


ವಿಪತ್ತು ವಿರ್ವಹಣಾ ಯೋಜನೆಗಳನ್ನಯ ಪ್ರವಾಹಕ್ಕೆ 


ಸುರಕ್ಷಿತ ಸ್ಥಳಗಳಿಗೆ ತೆರಳಲು ತಿಳುವಳಿಕೆ ನೀಡಲಾಗುತ್ತದೆ. 


|'ಗುಡ್ಕಕುಸಿತಗಳಿಗೆ ಸಂಬಂಧಿಸಿದಂತೆ ಅರಣ್ಯ ಇಲಾಖೆ ವತಿಯಿಂದ | 
ಅಧ್ಯಯನ ತಂಡ ರಚಿಸಲಾಗಿದೆ. ಕೇಂದ್ರ ಸರ್ಕಾರದ। 
ಜಿಯೋಲಾಜಿಕಲ್‌ ಸರ್ವೇ ಆಫ್‌ ಇಂಡಿಯಾ ವತಿಯಿಂದ ಭೂ; 


ಕುಸಿತದ ಬಗ್ಗೆ ಅಧ್ಯಯನ ನಡೆಸಲಾಗುತ್ತಿದೆ. . 


| ಸಾಧ್ಯವಿರುವುದಿಲ್ಲ ಆದರೆ, ವಿಪತ್ತುಗಳ ಪರಿಣಾಮವನ್ನು 
ಉಪಶಮನ ಮಾಡಲು ಸಾಧ್ಯವಿದೆ. ಈ ನಿಟ್ಟಿನಲ್ಲಿ ಕೇಂದ್ರಿಯ 


ನಿಧಿಯೊಂದಿಗೆ ವಿಪತ್ತು ಉಪಶಮನ ನಿಧಿಯನ್ನು (SMF) 


; ಪತಿಯಿಂದ ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ನೀತಿಯನ್ನು | 
ರೂಪಿಸಿ ಪ್ರವಾಹ ಸಂದರ್ಭದಲ್ಲಿ ಜನರು ಯಾವ ರೀತಿ ಸ್ಪಂದಿಸ ' 


| ಸಾಲಿನಲ್ಲಿ ರಾಜ್ಯ ವಿಪತ್ತು ನಿರ್ವಹಣಾ ಯೋಜನೆ ಹಾಗೂ |; 


ಒಳಗಾಗುವ ಗ್ರಾಮಗಳ ಜನರಿಗೆ ಮುಂಜಾಗೃತಾ ಕ್ರಮವಾಗಿ ; 


ಯಾವುದೇ ನೈಸರ್ಗಿಕ ವಿಪತ್ತನ್ನು ಸಂಪೂರ್ಣವಾಗಿ ತಡೆಗಟ್ಟಲು | 


15ನೇ ಹಣಕಾಸು ಆಯೋಗವು ಪ್ರಸಕ ಸಾಲಿನಿಂದ ರಣ. 


ನೀಡಿದೆ. ಈ ವಿಧಿಯ ಬಳಕೆಯ ಬಗ್ಗೆ ಕೇಂದ್ರ ಸರ್ಕಾರದ | 


} 
|| 
I 
f 

- 


ಕಂಇ 619 ಟಎನ್‌ಆರ್‌ 2020 


ಮಾರ್ಗಸೂಚಿಗಳನ್ನು ನಿರೀಕ್ಷಿಸಲಾಗಿದೆ. i 


ಕಂದಾಯ ಸಚಿವರು 


